ಕರ್ನಾಟಕ ವಿಧಾನ ಪರಿಷತ್ತು 


4. ಗಾಮ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1585 

ಸದಸ್ಯರ ಹೆಸರು : ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ : 20.03.2020 

ಉತ್ತರಿಸುವವರು ¥ ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು 
ಕ್ರಸಂ. ಪ್ರಶ್ನೆ ಉತ್ತರ 

ಈ) ಕಳದ ಇದು`ವರ್ಷಗಳ್ಲಿ ದಾವಣಗೆರೆ [ದಾವಣಗೆರೆ `ಜಿಲ್ಲೆ' `'ಜಗಳೊರು``ತಾಲ್ಲೂಕಿನ `ದಿದ್ದಿಗೆ ಗಾಮ 
ಜಿಲ್ಲೆ. ಜಗಳೂರು ತಾಲ್ಲೂಕಿನ ದಿದ್ದಿಗೆ | ಪಂಚಾಯತಿಗೆ ಕಳೆದ 5 ವರ್ಷಗಳಲ್ಲಿ ಮಹಾತ್ಮ ಗಾಂಧಿ 
ಗ್ರಾಮ ಪಂಚಾಯತಿಗೆ ಬಿಡುಗಡೆಯಾದ | ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಸ್ವಚ್ಛ 
ಕಾರ್ಯನಿರ್ವಹಣಾ ಅನುದಾನವೆಷ್ಟು; ಭಾರತ ಮಿಷನ್‌, ಕುಡಿಯುವ ನೀರು, ಗ್ರಾಮ ಭಕಾನ" 
ಯಾವ' ಯಾವ ಲೆಕ್ಕಶೀರ್ಷಿಕೆಯಲ್ಲಿ | ಬಿ.ಆರ್‌.ಜಿ.ಎಫ್‌. ಮತ್ತು 14ನೇ ಹಣಕಾಸು ಆಯೋಗದಡಿ 
ಅನುದಾನ ಬಿಡುಗಡೆಯಾಗಿದೆ; ಸದರಿ | ಬಿಡುಗಡೆಯಾದ ಅನುದಾನದ ವಿವರ ಮತ್ತು ಅನುದಾನವನ್ನು 
ಮೊತ್ತವನ್ನು ಯಾವ ರೀತಿಯಾಗಿ | ಉಪಯೋಗಿಸಿಕೊಂಡಿರುವ ವಿವರವನ್ನು ಅನುಬಂಧ-1। ರಲ್ಲಿ 
ಬಳಸಿಕೊಳ್ಳಲಾಗಿದೆ; | ನೀಡಿದೆ. 

(6) | ದಾವಣಗೆರೆ ಜಿಲ್ಲೆ ಜಗಳೊರು'| ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ `ದದ್ದಿಗೆ ಗ್ರಾಮಪಂಚಾಯತಿ 
ತಾಲ್ಲೂಕಿನ ದಿದ್ದಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ಈ ಕೆಳಕಂಡಂತಿವೆ. 
ವ್ಯಾಪ್ತಿಯಲ್ಲಿ ಕೈಗೊಂಡ ಅಭಿವೃದ್ಧಿ 
ಕಾಮಗಾರಿಗಳೇನು: (ವಿವರ ಸಿ.ಸಿ.ರಸ್ತೆ, ಬಾಕ್ಸ್‌ ಚರಂಡಿ ನಿರ್ಮಾಣ, ಕಾಂಪೌಂಡ್‌ ನಿರ್ಮಾಣ, 
ನೀಡುವುದು) ಗೋಕಟ್ಟೆ ಹೂಳೆತ್ತುವ ಕಾಮಗಾರಿ, ಗೋಕಟ್ಟೆ ನಿರ್ಮಾಣ, ಚೆಕ್‌ ಡ್ಯಾಂ 

ನಿರ್ಮಾಣ, ಧನದ ಕೊಟ್ಟಿಗೆ ನಿರ್ಮಾಣ, ಭೂ ಅಭಿವೃದ್ಧಿ ಕಾಮಗಾರಿ, 
ಬಹು ಕಮಾನ್‌ ಚೆಕ್‌ ಡ್ಯಾಂ ನಿರ್ಮಾಣ, ನಮ್ಮ ಹೊಲ ನಮ್ಮ ರಸ್ತೆ. 
ಶೌಚಾಲಯಗಳ ನಿರ್ಮಾಣ, ಇ ಮಾಸ್ಕ್‌ ದೀಪಗಳು, ಕುಡಿಯುವ 
ನೀರಿನ ಪೈಪ್‌ ಲೈನ್‌ ದುರಸ್ಥಿ. 

(ಇ) | ಗಾಮ ಪಂಚಾಯತಿಗಳು | 14ನೇ ಹಣಕಾಸು ಆಯೋಗ ಅನುದಾನದ ಕಾರ್ಯಕ್ಷಮತೆ 
ಕಾರ್ಯನಿರ್ವಹಣಾ ಅನುದಾನಕ್ಕೆ | ಅನುದಾನವನ್ನು ಪಡೆಯಲು ಕೇಂದ್ರ ಸರ್ಕಾರವು ಭಾರತ ಸರ್ಕಾರದ ಅರೆ 
ಅರ್ಹವಾಗಲು ಇರುವ | ಸರ್ಕಾರಿ ಪತ್ರ ಸಂಖ್ಯೆ:N-11011/4/2017-FD, ದಿನಾಂಕ: 
ಮಾನದಂಡಗಳಾವುವು? 19-01-2018 ರಲ್ಲಿ ಹೊರಡಿಸಿರುವಂತಹ ಮಾರ್ಗಸೂಚಿಗಳ ಪ್ರಕಾರವೇ 


ಗ್ರಾಮ ಪಂಚಾಯತಿಗಳು ಈ ಕೆಳಕಂಡ ನಾಲ್ಕು ಷರತ್ತುಗಳನ್ನು 
ಪೂರೈಸಬೇಕಾಗಿರುಗುತ್ತದೆ. 


1. ಗ್ರಾಮ ಪಂಚಾಯತಿಗಳು ಕಾರ್ಯಕ್ಷಮತೆ ಅನುದಾನಕ್ಕೆ ಪ್ರಸ್ತಾವನೆ 
ಸಲ್ಲಿಸುವ ಸಾಲಿನ ಎರಡು ವರ್ಷಗಳ ಹಿಂದಿನ ಲೆಕ್ಕ ಪರಿಶೋಧಿತಾ 
ವಾರ್ಷಿಕ ಲೆಕ್ಕ ವರದಿ ಗಳನ್ನು ಸಲ್ಲಿಸಿರಬೇಕು. 

2. 14ನೇ ಹಣಕಾಸು ಆಯೋಗ ಅನುದಾನವನ್ನು 
ಉಪಯೋಗಿಸಿಕೊಳ್ಳಲು ಕ್ರಿಯಾಯೋಜನೆಯನ್ನು ತಯಾರಿಸುವುದು 
ಹಾಗೂ ಸದರಿ ಕ್ರಿಯಾಯೋಜನೆಯು “ನಮ್ಮ ಗ್ರಾಮ ನಮ್ಮ 
ಯೋಜನೆ” ಯ ಭಾಗವಾಗಿರಬೇಕು. 

3. 14ನೇ ಹಣಕಾಸು ಆಯೋಗ ಅನುದಾನದ ಘಟಕವಾರು ವೆಚ್ಚಗಳ 
ಮಾಹಿತಿಯನ್ನು FFC dash board 
(http://ffconline.gov.in/) ಎಂಬ UಔLನ ಂಗ॥ಃಗe ನಲ್ಲಿ 
ನಮೂದಿಸಿರಬೇಕು. 

ಪಂಚಾಯತಿಗಳು ವಾರ್ಷಿಕ ಲೆಕ್ಕ ವರದಿಯಲ್ಲಿ 

ತೋರಿಸಿರುವಂತೆ ಅದರ ಹಿಂದಿನ ವರ್ಷಕ್ಕಿಂತ ಆ ಸಾಲಿನಲ್ಲಿ ತನ್ನ 

ಸ್ವಂತ ಸಂಪನ್ಮೂಲವನ್ನು ಹೆಚ್ಚಿಸಿಕೊಂಡಿರಬೇಕು ಮತ್ತು ಬಯಲು 

ಘೌಚ ಮುಕ್ತ ಗಾ ನಂಜಾಯತಿಯಾಗಿರಬೇಕು ಹಾಗೂ 0-2 

ವರ್ಷದ ಮೆಗುವಿನ ಪ್ರತಿರಕ್ಷಣೆ (Child immunisation) 


ಸಂ. ಗ್ರಾಅಪ 312 ಗ್ರಾಪಂಅ 2020 


ಆಗಿರಬೇಕು. 
BE 3 
ಈ” 


ಮ್‌ 
(ಕೆ.ಎಸ್‌.ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು 


ಯೋಜನೆಗಳು 


ಮಹಾತ್ಸ ಗಾಂಧಿ 
ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತ್ರಿ 
ಯೋಜನೆ 


ಸ್ವಚ್ಛ ಭಾರತ್‌ ಮಿಷನ್‌ 
ಯೋಜನೆ 


ವಿಧಾನ ಪರಿಪತ್ತಿನ ಚುಕ್ಕೆ ಗುರುತಿಲ್ಲದ ಪಲ್ಲೆ ಸಂಖ್ಯೆ: 1585 ಕ್ಕೆ ಅನುಬಂಧ-1 


ಕೈಗೊಂಡ ಕಾಮಗಾರಿಗಳ ಸ್ವರೂಪ 


ನಮ್ಮ ಹೊಲ ನಮ್ಮ ರಸ್ತೆ. ಸಿಸಿರಸ್ತೆ 
ಬಾಕ್ಸ್‌ ಚರಂಡಿನಿರ್ಮಾಣ.ಕಾಪೌಡ್‌ 
ನಿರ್ಮಾಣ.ಗೋಕಟ್ಟೆ ಹೂಳೆತ್ತುವ 
ಕಾಮಗಾರಿ.ಗೋಕಟ್ಟೆ ನಿರ್ಮಾಣ.ಚೆಕ್‌ 
ಡ್ಯಾಂ ನಿರ್ಮಾಣ.ಧನದ ಕೊಟ್ಟಿಗೆ 
ನಿರ್ಮಾಣ.ವಸತಿ ಯೋಜನೆ. ಭೂ 
ಅಭಿವೃದ್ಧಿ ಕಾಮಗಾರಿ ಮತ್ತು 


ಎಲ್‌.ಆರ್‌.ಎಸ್‌ ನಿರ್ಮಾಣ 


ಕಾಮಗಾರಿ ಮತ್ತು ಬಹು ಕಮಾನ್‌ 


ಚೆಕ್‌ ಡ್ಯಾಂ ನಿರ್ಮಾಣ 


| 


2015-16 ನೇ 


ಖರ್ಚು(ಲಕ್ಷಗಳಲ್ಲಿ) 


ಸಾಲಿನ ಸಾಲಿನ 


129.35 


33111 


2016-17 ಸೇ 


ಖರ್ಚು(ಲಕ್ಷಗಳಲ್ಲಿ) 


2017-18 ಸೇ ಸಾಲಿನ! 
ಖರ್ಚು(ಲಕ್ಷಗಳಲ್ಲಿ) 


162.86 


ಶೌಚಾಲಯಗಳ ನಿರ್ಮಾಣ 


ಕುಡಿಯುವ ನೀರು 


ಗ್ರಾಮ ವಿಕಾಸ ಉದ್ದಕಟ್ಟಿ 


ಸಿಸಿ. ರಸ್ತೆ ಬಾಕ್ಸ್‌ ಚರಂಡಿ ಮತ್ತು ಐ 


ಮಾಸ್ಟ್‌ ದೀಪಗಳು 


1611000 


1416000 


2018-19 ಸೇ ಸಾಲಿನ 
ಖರ್ಚು(ಲಕ್ಷಗಳಳ್ಲಿ) 


310.7 


2019-20 ನೇ ಸಾಲಿನ 
ಖರ್ಚು(ಲಕ್ಷಗಳಲ್ಲಿ) 


204.45 


1138.47 


4182000 26325000 648000 34182000 
7827100 562677 0 8389777 
2454158 0 0 2454158 


ಯೋಜನೆಗಳು 


14 ನೇ ಹಣಕಾಸು 


ಕೈಗೊಂಡ ಕಾಮಗಾರಿಗಳ ಸ್ವರೂಪ 


le NS 


ಬಿ.ಆರ್‌.ಜಿ.ಎಪ್‌ ಕುಡಿಯುನ ನೀರಿನ ಸಾಮಾದ್ರಿ ಖರೀದಿ 


ಬೀದಿ ದೀಪ ಖರೀದಿ ಪೈಪ್‌ ಲೈನ್‌ 


2017-18 ನೇ ಸಾಲಿನ] 2018-19 ನೇ ಸಾಲಿನ [2019-20 ನೇ ಸಾಲಿನ 
ಖರ್ಚು(ಲಕ್ಷಗಳಲ್ಲಿ) ಖರ್ಚು(ಲಕ್ಷಗಳಲ್ಲಿ) ಬರ್ಚು(ಲಕ್ಷಗಳಲ್ಲಿ) 


513600 39500 - 


ಕಾಮಗಾರಿ.ಪೈಪ್‌ ಲೈನ್‌ 
ದುಂಸ್ಥಿಮೋಟಿರ್‌ ಪಂಪು ಖರೀದಿ. 


SN 


1522876 3117401 2689521 


——— 


SS ES S| 


9429757 


